ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 514 
(ಒಳಾಡಳಿತ ಇಲಾಖೆಯಿಂದ ವರ್ಗಾವಣೆಗೊಂಡಿರುವ) 
ಮಾನ್ಯ ಸದಸ್ಯರ ಹೆಸರು - ಶ್ರೀ ಸಿಎಂಇಬ್ರಾಹಿಂ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ವಿಷಯ ಐ.ಎಂ.ಎ ಪ್ರಕರಣಗಳ ಬಗ್ಗೆ. 
ಉತ್ತರಿಸುವ ದಿನಾಂಕ - 16/12/2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು. 
ಕ್ರ 
ಸಂ. ಪ್ರಶ್ನೆ ಉತ್ತರ 
ಅ) | ಐ.ಎಂ.ಎ., ಮತ್ತು ಐ.ಎಂ.ಎ ಮತ್ತು ಅದರ ಅಂಗ ಸಂಸ್ಥೆಗಳ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ 


ಅದರ 
ಅಂಗಸಂಸ್ಥೆಗಳ 
ವಂಚನೆ 
ಪ್ರಕರಣಗಳಲ್ಲಿ 
ಭಾಗಿಯಾಗಿರುವ 
ಆರೋಪಿತರ 
ಹೆಚ್ಚುವರಿ ಸ್ಲಿರ 
ಮತ್ತು 
ಚರಾಸ್ತಿಗಳನ್ನು 
ಸರ್ಕಾರವು 
ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿದೆ 
ಯೇ; (ಹೌದಾದಲ್ಲಿ 
ವಿವರ 
ಒದಗಿಸುವುದು) 


ಆರೋಪಿತರ ಹೆಚ್ಚುವರಿ ಸ್ಲಿರ ಮತ್ತು ಚರಾಸ್ತಿಗಳನ್ನು ಸರ್ಕಾರವು ಕೆ.ಪಿ.ಐ.ಡಿ. ಕಾಯ್ದೆ 2004ರ 
ಕಲಂ 3(2 ರಡಿ ದಿನಾಂಕ; 06-08-2019 ರಿಂದ ಈ ತಹಲ್‌ವರೆಗೆ ಒಟ್ಟು 17 ಮಧ್ಯಂತರ 
ಮುಟ್ಟುಗೋಲು ಅಧಿಸೂಚನೆಗಳನ್ನು ಹೊರಡಿಸಿದ್ದು, ಜುಮ್ಲಾ 345 ಚರಾಸ್ಲಿಗಳು ಮತ್ತು 54 
ಸ್ಥಿರಾಸ್ತಿಗಳನ್ನು ಸರ್ಕಾರವು ಮಧ್ಯಂತರ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. (ಅನುಬಂಧ 
ಲಗತ್ತಿಸಿದೆ) 


ಆ) 


ಇ) 


ಐ.ಎಂ.ಎ. ಮತ್ತು 
ಅದರ 
ಅಂಗಸಂಸ್ಥೆಗಳ 
ವಂಚನೆ 
ಪ್ರಕರಣದಲ್ಲಿ 
ಕೆ.ಪಿ. ಐ.ಡಿ ಕಾಯ್ದೆ, 
ಕಲಂ 7(2 ರಡಿ 
ಹೂಡಕೆದಾರರಿಗೆ 
ಹಣ 
ಹಿಂದಿರುಗಿಸಲು 
ಕ್ರಮ 
ಕೈಗೊಳ್ಳಲಾಗಿದೆ 
ಯೆಳಿ (ಹೌದಾದಲ್ಲಿ 
ವಿವರ 
ಒದಗಿಸುವುದು) 


ಐ.ಎ೦ಂ.ಎ, ಮತ್ತು 
ಅದರ 
ಅಂಗಸಂಸ್ಥೆಗಳ 
ವಂಚನೆ 
ಪ್ರಕರಣವು ಪ್ರಸ್ತುತ 
ಯಾವ 
ಹಂತದಲ್ಲಿದೆ? 
(ವಿವರಿಸುವುದು) 


ಐ.ಎಂ.ಎ ಮತ್ತು ಅದರ ಅಂಗ ಸಂಸ್ಥೆಗಳ ವಂಚನೆ ಪ್ರಕರಣದಲ್ಲಿ ಕೆಪಿಐಡಿ ಕಾಯ್ದೆ 
2004ರ ಕಲಂ 7(2)ರಡಿ ಹೂಡಿಕೆದಾರರಿಗೆ ಹಣ ಹಿಂದಿರುಗಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ದಿನಾಂಕ:-25.11.2020 ರಂದು ಠೇವಣಿದಾರರಿಗೆ ಹಣ ಹಿಂದಿರುಗಿಸಲು ಅರ್ಜಿಗಳನ್ನು 
ಆಹ್ವಾನಿಸಲಾಗಿದ್ದು, ಈ ತಹಲ್‌ ವರೆಗೂ 67067 ಅರ್ಜಿಗಳು ಸ್ನೀಕೃತವಾಗಿರುತ್ತದೆ.ಈ 
ಅರ್ಜಿಗಳನ್ನು ಸಿ.ಎಂ.ಎಸ್‌. (Claims Management Softwar) ಮೂಲಕ ಪಡೆದು 
ಪರಿಶೀಲಿಸಲಾಗಿರುತ್ತದೆ. ಇವುಗಳಲ್ಲಿ 63097 ಅರ್ಜಿದಾರರ ಗುರುತು, ಬ್ಯಾಂಕ್‌ ಖಾತೆ 
ವಿವರಗಳು, ಠೇವಣಿ ದಾಖಲಾತಿಗಳನ್ನು ಪರಿಶೀಲಿಸಿ ಮೌಲ್ಯೀಕರಣ ಮಾಡಲಾಗಿರುತ್ತದೆ. 
ಇವುಗಳಲ್ಲಿ 715 ಇ-ಅಟೆಸ್ನೇಷನ್‌, 1455 ಹೆಚ್ಚುವರಿ ದೃಢೀಕರಣ ಹಾಗೂ 1800 ಜನರಿಗೆ 
ಬ್ಯಾಂಕ್‌ ಖಾತೆಯ ವಿವರಗಳನ್ನು ಮೌಲ್ಯೀಕರಿಸಲು ಬಾಕಿ ಇರುತ್ತದೆ. (ಬ್ಯಾಂಕ್‌ಗಳ 
ವಿಲೀನವಾದ ಕಾರಣ) ಶೇಕಡಾ ೨ರಷ್ಟುಅರ್ಜಿಗಳನ್ನು ಮೌಲ್ಯೀಕರಿಸಿ (ಅರ್ಜಿದಾರರ 
ವಿವರಗಳಾದ ಗುರುತು, ಬ್ಯಾಂಕ್‌ ಖಾತೆ ವಿವರಗಳು, ಠೇವಣಿ ದಾಖಲಾತಿ) ಬಾಕಿ ಇರುವ 
ಠೇವಣಿದಾರರಿಗೆ ಠೇವಣಿ ಪಾವತಿಯ ಹಂತದಲ್ಲಿರುತ್ತದೆ. 


ಮಾನ್ಯ ವಿಶೇಷ ನ್ಯಾಯಾಲಯದಲ್ಲಿ ಇತ್ಯರ್ಥಗೊಂಡಿರುವ ಪ್ರಕರಣಗಳಲ್ಲಿ 
ಒಳಗೊಂಡಿರುವ ಸ್ಥಿರ ಮತ್ತು ಚರಾಸ್ಲಿಗಳನ್ನು ಹರಾಜು ಪ್ರಕ್ರಿಯೆಗೆ ಒಳಪಡಿಸಿ ವಸೂಲಾದ 
ಮೊತ್ತವನ್ನು ಠೇವಣಿದಾರರಿಗೆ ಹಿಂದಿರುಗಿಸಲಾಗಿರುವ ವಿವರವನ್ನು ಈ ಕೆಳಕಾಣಿಸಿದಂತೆ 
ಒದಗಿಸಲಾಗಿದೆ. 


ಈ ಆಸಿಗಳನ್ನು ಇತ್ಯರ್ಥವಾದ 
ಕಲಂ 5(2)ರಡಿ 


5,58,41,566 


* ಸ್ಲಿರಾಸ್ತಿಗಳನ್ನೊಳ ಗೊಂಡ ಪ್ರಕರಣಗಳು ಇತ್ಯರ್ಥಕೆ, ಬಾಕಿ ಇರುತ್ತದೆ. 


ಐ.ಎಂ.ಎ ಮತ್ತು ಅದರ ಅಂಗ ಸಂಸ್ಥೆಗಳ ವಂಚನೆ ಪ್ರಕರಣಗಳಲ್ಲಿ ಕೆ.ಪಿ.ಐ.ಡಿ.ಎಫ್‌.ಇ 
ಕಾಯ್ದೆಯಡಿ ಮುಟ್ಟುಗೋಲು ಹಾಕಿಕೊಂಡಿರುವ ಆಸ್ತಿಗಳನ್ನು ಸ್ಥಿರೀಕರಿಸುವ ಸಂಬಂಧ 
ಮಾನ್ಯ ವಿಶೇಷ ನ್ಯಾಯಾಲಯದಲ್ಲಿ ನಿಗದಿತ ಅವಧಿಯೊಳಗೆ ಒಟ್ಟು 88 ಪ್ರಕರಣಗಳನ್ನು 
ದಾಖಲಿಸಿದ್ದು, ಈ ಪೈಕಿ ತಹಲ್‌ವರೆಗೆ ಒಟ್ಟು 43 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು, 45 
ಪ್ರಕರಣಗಳು ಇತ್ಯರ್ಥಕೆ, ಬಾಕಿ ಇರುತ್ತವೆ. 


\ 
ಕ 


(0, 
ಪ ಆಶೋಕ) 
ಕಂದಾಯ ಸಜಿವರು 


ಅನುಬಂಧ 


ಐ.ಎಂ.ಎ. ಮತ್ತು ಅದರ ಅಂಗ ಸಂಸ್ಥೆಗಳ ವಂಚನೆ ಪ್ರಕರಣದಲ್ಲಿ, ಕೆ.ಪಿ.ಐ.ಡಿ. ಕಾಯ್ದೆ 2004ರ ಕಲಂ 
3(2) ರಡಿ ಸರ್ಕಾರದಲ್ಲಿ ಚರಾಸ್ತಿ ಹಾಗೂ ಸ್ಥಿರಾಸ್ತಿಗಳನ್ನು ಮಧ್ಯಂತರ ಮುಟ್ಟುಗೋಲು ಹಾಕಿಕೊಂಡು 
ಹೊರಡಿಸಲಾಗಿರುವ ಅಧಿಸೂಚನೆಗಳಲ್ಲಿರುವ ಸ್ವತ್ತುಗಳ ವಿವರ. 


ಅಧಿಸೂಚನೆ ಸಂಖ್ಯೆ ಮತ್ತು ಚರಾಸ್ತಿ | ಸ್ಮಿರಾಸಿ 
ಸಂ. ದಿನಾಂಕ 
ಆರ್‌.ಡಿ. 20ಜಿ.ಆರ್‌.ಸಿ. 2017 (ಪಿ2 | ಚಿನ್ನದ ಆಭರಣಗಳು, ಬ್ಯಾಂಕ್‌ 
ಬೆಂಗಳೂರುದಿನಾಂ೦ಕ: 06.08.2019 | ಖಾತೆಗಳು ಮತ್ತು ವಾಹನಗಳು 
ಆರ್‌.ಡಿ. 20 ಜಿ.ಆರ್‌.ಸಿ 2017 (ಪಿ2 | ಸ್ವತ್ತುಗಳಲ್ಲಿನ ನಗದು ಹಣ 
ದಿನಾಂಕ; 25-09-2019 ಡಿಡಿ 


ಸ್ವತ್ತಿನನಗದುಹಣ 


ಸ್ವತ್ತಿನಲ್ಲಿನಚಿನ್ನ 
ಸ್ವತ್ತಿನಲ್ಲಿನಚಿನ್ನಾಭರಣ/ ಗಟ್ಟಿ 


SONS CE 
| A 
1 | - 
ES 
MS NS NE 
ಆರ್‌.ಡಿ. 20 ಜಿ.ಆರ್‌.ಸಿ. 2017 (ಪಿ2 | ವಾಹನ 1 
OT 
LA 
EINE 
14 


ವಾಹನಗಳು 
ಗ, 

ರ್‌ 

೧, ಇ (uc 


ಆರ್‌.ಡಿ. 20 ಜಿ.ಆರ್‌.ಸಿ. 2017 (ಪಿ4) | ವಾಹನ 
4 |ದಿನಾಂಕ;0203.2020 
ಆರ್‌.ಡಿ 20 ಜಿ.ಆರ್‌.ಸಿ. 2017 (ಪಿ2 | ಪಾಹನ 
5 ದಿನಾಂಕ; 30.05.2020 ಪೀಠೋಪಕರಣಗಳು 
ದಿನಾ೦ಕ; 04.08.2020 A) 
| SRN 
ದಿನಾ೦ಕ; 04.09.2020 
ಆರ್‌.ಡಿ. 20 ಜಿ.ಆರ್‌.ಸಿ. 2017 (ಪಿ2 | ಸ್ವತ್ತಿನ ಕಛೇರಿ ಚರಾಸ್ಲಿಗಳು 1 
ದಿನಾಂಕ: 19.11.2020 
MN 


- p ಸಿ py 3 
ಆರ್‌.ಡಿ. 20 ಜಿ.ಆರ್‌.ಸಿ. 2017 (ಪಿ2) | ಸ್ವತ್ತಿನ ಕಛೇರಿ ಚರಾಸಿಗಳು 
ದಿನಾ೦ಕ: 19.11.2020 
ಆರ್‌.ಡಿ. 57 ಜಿ.ಆರ್‌.ಸಿ. 2020 
ದಿನಾ೦ಕ; 03.02.2021 
ಆರ್‌.ಡಿ 24 ಜಿ.ಆರ್‌.ಸಿ. 2021 ಚಿನ್ನಾಭರಣಗಳು 1 
ದಿನಾ೦ಕ; 19.02.2021 
ಆರ್‌.ಡಿ. 34 ಜಿ.ಆರ್‌.ಸಿ. 2021 ಬೆಳ್ಳೆಆಭರಣ/ವಸ್ತುಗಳು 1 
ದಿನಾ೦ಕ; 17.04.2021 
ಆರ್‌.ಡಿ. 18 ಜಿ.ಆರ್‌.ಸಿ. 2020 ಪೆಂಟಾಡ್‌ ಶೇ 1 
ದಿನಾ೦ಕ; 17.04.2021 

5 


1 


0 
11 
12 
13 


ರ್ಸ್‌ 

ಆರ್‌.ಡಿ. 46 ಜಿ.ಆರ್‌.ಸಿ. 2020 ಬ್ಯಾಂಕ್‌ ಖಾತೆಗಳು 
ಶೇರ್ಸ್‌/ಡಿಬೆಂಚರ್ಸ್‌ | 
ಚಿನ್ನಾಭರಣಗಳು 


14 | ದಿನಾ೦ಕ; 06.07.2021 


2/- 


ಚರಾಸಿ ಸ್ಲಿರಾಸಿ 
ಸಂಖ್ಯೆ 


ಆರ್‌.ಡಿ. 55 ಜಿ.ಆರ್‌.ಸಿ. 2020 ಬ್ಯಾಂಕ್‌ ಖಾತೆಗಳು 

ದಿನಾ೦ಕ; 06.07.2021 

ಆರ್‌.ಡಿ. 47 ಜಿ.ಆರ್‌.ಸಿ. 2021 ಖುರಾನ್‌ ಪುಸ್ತಕಗಳಎರಡುಚರಸ್ವತ್ತುಗಳು 
ದಿನಾಂಕ; 09.08.2021 


ಆರ್‌.ಡಿ. 59 ಜಿ.ಆರ್‌.ಸಿ. 2021 ವಾಹನಗಳು 
ದಿನಾ೦ಕ; 19.11.2021 


ಒಟ್ಟು 


